ಕರ್ನಾಟಿಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


ಮೃತಪಟ್ಟವರ ಒಟ್ಟು ಸಂಖ್ಯೆ ಎಷ್ಟು? 


162(138) 
ಶ್ರೀ ಮುನಿರಾಜು ಗೌಡ ಪಿ.ಎಂ ಬಾ ಇಷಾ 
ಸದಸ್ಯರ ಹೆಸರು ಚುನಾಯಿತರಾದವರು) 
ವಿಷಯ ಕೊರೋನಾ ಸೋಂಕಿಗೆ ಬಲಿಯಾದ ವ್ಯಕ್ತಿಗಳ ಕುಟುಂಬಳೆ, ಪರಿಜಾರ 
ತುರಿತು. 
ಉತ್ತರಿಸಬೇಕಾದ ದಿನಾಂಕ 16.02.2022 . 
ಉತ್ತರಿಸುವ ಸಚಿವರು | ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
ಅ)ರಾಜ್ಯದಲ್ಲಿ ಕೊರೋನ ಒಂದು 
ಆರೋಗ್ಯ ಇಲಾಖೆಯ €ಂ೪ರ ರೇthಿ ಬುಲೆಟಿನ್‌ ಅನ್ವಯ ದಿನಾಂಕ: 
ಮತ್ತು ಎರಡನೆಯ ಅಲೆಗಳಲ್ಲಿ, 
10.02.2022 ರವರೆಗೆ' ರಾಜ್ಯದಲ್ಲಿ ಒಟ್ಟು 39531 ಕೋವಿಡ್‌-19 ಮೃತ 
ಕೊರೋನಾ ಸೋಂಕಿನಿಂದ " 


ಪ್ರಕರಣಗಳು ದಾಖಲಾಗಿರುತ್ತದೆ. 


ಆ)ಕೊರೋನಾ ಸೋಂಕಿನಿಂದ 
ಮೃತಪಟ್ಟವರ ಪ್ರತಿ ಕುಟುಂಬಕ್ಕೆ ರಾಜ್ಯ 
ಸರ್ಕಾರ ಮತ್ತು ಕೇಂದ್ರ: ಸರ್ಕಾರದಿಂದ 
ನೀಡಲಾಗುವ ಪರಿಹಾರದ ಮೊತ್ತ 
ಎಷ್ಟು; 


ಕೇಂದ್ರ ಸರ್ಕಾರದ ಮಾರ್ಗಸೊಚಿಯನ್ವಯ ಕೋವಿಡ್‌ ನಿಂದ 
ಮೃತಪಟ್ಟ ಎಲ್ಲಾ ಪ್ರಕರಣಗಳಲ್ಲಿ ರೂ.50,000/-ಗಳ ಪರಿಹಾರಧನವನ್ನು 
ರಾಜ್ಯ ವಿಪತ್ತು ಪರಿಹಾರ ನಿಧಿ (soR್ಗಯಿಂದ ನೇರ ಹಣ ಸಂದಾಯದ 
ಮೂಲಕ ಫಲಾನುಭವಿಗಳಿಗೆ ಪಾವತಿಸಲಾಗುತ್ತಿದೆ. 

ಮುಂದುವರೆದು, ರಾಜ್ಯ ಸರ್ಕಾರವು ಘೋಷಿಸಿರುವಂತೆ ಕೋವಿಡ್‌- 
19 ವೈರಾಣು ಸೋಂಕಿನಿಂದಾಗಿ. ಸದಸ್ಯರನ್ನು ಕಳೆದುಕೊಂಡಂತಹ 
ಬಡತನ ರೇಖೆಗಿಂತ ಕೆಳಗಿರುವ (ಬಿ.ಪಿ.ಎಲ್‌) ಕುಟುಂಬಕ್ಕೆ ಹೆಚ್ಚುವರಿಯಾಗಿ 


ವಿತರಣೆಯಾದ ಪರಿಹಾರ ಧನ ಎಷ್ಟು; 


ರೂ.1.00 ಲಕ್ಷ ರೂಪಾಯಿ ಪರಿಹಾರವನ್ನು ಜೆಕ್‌ ಮೂಲಕ 

ಪಾವತಿಸಲಾಗುತ್ತಿದ. 
ಇಲ್ಲಿಯವರೆಗೆ ಎಷ್ಟು ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಕೋವಿಡ್‌ ನಿಂದ 

ಮೃತಪಟ್ಟ ಎಲ್ಲಾ ಪ್ರಕರಣಗಳಲ್ಲಿ ರೂ.50,000/-ಗಳ ಪರಿಹಾರಧನವನ್ನು 


ರಾಜ್ಯ ವಿಪತ್ತು ಪರಿಹಾರ ನಿಧಿ ($ರಣಗಿಯಿಂದ ನೇರ ಹಣ ಸಂದಾಯದ 
ಮೂಲಕ ಫಲಾನುಭವಿಗಳಿಗೆ ಪಾವತಿಸಲಾಗುತ್ತಿದ್ದು, ದಿನಾ೦ಕ:10.02.2022 
ರವರೆಗೆ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು ಅನುಮೋದಿಸಲಾದ 27462 
| ಪ್ರಕರಣಗಳಿಗೆ ತಲಾ ರೂ.50000/- ದಂತೆ ಪರಿಹಾರ ವಿತರಣೆಗೆ 
| ಪ್ರಮವಹಿಸಲಾಗಿದೆ. 

ಮುಂದುವರೆದು, ರಾಜ್ಯ ಸರ್ಕಾರವು ಬಿ.ಪಿಎಲ್‌ ಕುಟುಂಬದವರಿಗೆ 
ಘೋಷಿಸಿರುವ ಹೆಚ್ಚುವರಿ ರೂ.100 ಲಕ್ಷ ಪರಿಹಾರಕ್ಕಾಗಿ 
ದಿನಾಂಕ:10.02.2022 ರವರೆಗೆ ಒಟ್ಟು 13698 ಅರ್ಜಿಗಳು ಸ್ನೀಕೃತವಾಗಿದ್ದು, 
ಪರಿಶೀಲನೆಯ ನಂತರ ಜಿಲ್ಲಾಧಿಕಾರಿಗಳು/ಬಿಬಿಎಂಪಿ 
ಆಯುಕ್ತರಿಂದ ಅನುಮೋದನೆಯಾದ 
ರೂ.100 ಲಕ್ಷ ಪರಿಹಾರವನ್ನು 
ಕ್ರಮವಹಿಸಲಾಗಿದೆ. 


ಜಂಟಿ 
13698 ಪ್ರಕರಣಗಳಿಗೆ ತಲಾ|. 
ಚೆಕ್‌ ಮೂಲಕ ವಿತರಿಸಲು 


4 
¢ 


C 


ಈಪರಿಹಾರ ಧನ ವಿತರಣೆಯಲ್ಲಿ 
ಎದುರಾಗುತ್ತಿರುವ ತೊಡಕುಗಳನ್ನು 
ನಿವಾರಿಸಿ ಎಲ್ಲಾ ಅರ್ಹ ಕುಟುಂಬಗಳಿಗೆ 
ಶೀಘ್ರವಾಗಿ ಪರಿಹಾರ ವಿತರಣೆಯಾಗುವ 
ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ 
ಕ್ರಮಗಳೇನು? 


ಕೋವಿಡ್‌ ಪರಿಹಾರ ಧನ ವಿತರಣೆಯಲ್ಲಿ 'ಮಾವುರ್‌ ತೊಡ] 
ಕಂಡುಬಂದಿರುವುದಿಲ್ಲ. ' ಅರ್ಜಿ ಸಲ್ಲಿಸುವ ಕುರಿತು ಪತ್ರಿಕೆಗಳಲ್ಲಿ. 
ರೇಡಿಯೋ ಹಾಗೂ ದೂರದರ್ಶನಗಳ ಮೂಲಕ ಕೋವಿಡ್‌" ಪರಿಹಾರ 
ಪಡೆಯುವಲ್ಲಿ ಅಗತ್ಯ ಮಾಹಿತಿಯೊಂದಿಗೆ. ಜಾಹೀರಾತು . ವೀಡಿ 
ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗಿದೆ. ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯನ್ನಯ  ಕೋವಿಡ್‌ ವಿಂದ ಮೃತಪಟ್ಟ ಎಲ್ಲಾ 
ಪ್ರಕರಣಗಳಲ್ಲಿ ರೂ.50,000/-ಗಳ ಪರಿಹಾರಧನವನ್ನು ರಾಜ್ಯ ವಿಪತ್ತು 
ಪರಿಹಾರ ವಿಧಿ (6ರಣಗಿಯಿಂದ ನೇರ ಹಣ ಸಂದಾಯದ ಮೂಲಕ 
ಫಲಾನುಭವಿಗಳಿಗೆ ಪಾವತಿಸಲಾಗುತ್ತಿದ್ದು, ಉಳಿಕೆ, ಅರ್ಜಿದಾರರ ಬ್ಯಾಂಕ್‌ 
ಖಾತೆ ಆಧಾರ್‌ ನೊಂದಿಗೆ ಜೋಡಣೆಯಾಗದ ಪ್ರಕರಣಗಳಲ್ಲಿ ಪರಿಹಾರ 
ಜಮಾ ಮಾಡಲು ಸಾಧ್ಯವಾಗದ ಕಾರಣ ಆಧಾರ್‌ ನ್ನು ಬ್ಯಾಂಕ್‌ ಖಾತೆಗೆ 
ಜೋಡಣೆ" ಮಾಡಿಕೊಳ್ಳುವಂತೆ ಅರ್ಜಿದಾರರ ಮೊಬೈಲ್‌ ಗೆ $s 
ಕಳುಹಿಸಲಾಗುತ್ತಿದೆ ಹಾಗೂ ಜಿಲ್ಲಾ / ತಾಲ್ಲೂಕು ಆಡಳಿತ ಮೂಲಕ 
ಫಲಾನುಭವಿಗಳೆಗೆ ' ಅರಿವು ಮೂಡಿಸಿ ಪರಿಹಾರ ವಿತರಣೆಗೆ 
ಕ್ರಮವಹಿಸಲಾಗುತ್ತಿದೆ. 


ಸೆಂ. DSSP- LCQ/1/2022 


Ra 
W 
oA 
ರ್‌.ಅಶೋಕ) 
ಕಂದಾಯ ಸಚಿವರು 


